ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1225 


ಸದಸ್ಯರ ಹೆಸರು - ಶ್ರೀ ಎನ್‌.ಎಸ್‌. ಬೋಸ್‌ರಾಜು (ವಿಧಾನ ಸಭೌಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 21/12/2018 

ಉತ್ತರಿಸುವವರು . ಪೌರಾಡಳಿತ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು ; 

ಘ್‌. 

ಪ್ರಶ್ನೆ ಉತ್ತರ 

ಸಂ. 

ಅ) ರಾಯಚೂರು” ಜಿಲ್ಲೆಯಲ್ಲಿರುವ | * ಹೈದ್ರಾಬಾದ್‌ ಕರ್ನಾಟಕ ಸ್ಥಳೀಯ ವೃಂದದ ನಗರ ಸ್ಥಳೀಯ 
ನಗರ ಸಥ; 'ಪುಂನಭೊ ಪಟ್ಟಣ ಸಂಸ್ಥೆಗಳಲ್ಲಿನ ಗ್ರೂಪ್‌ “ಬಿ” ಮತ್ತು "ಸಿ' ವೃಂದದ ಒಟ್ಟು 271 
ಪಂಚಾಯತಿಗಳಲ್ಲಿ ಬಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಲೋಕಾ ಸೇವಾ 
ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಈವರೆವಿಗೆ 167 ನೌಕರರ" 
ಸರ್ಕಾರ ತೆಗೆದುಕೊಂಡ ಆಯ್ಕೆ ಪಟ್ಟಿ ಸ್ವೀಕೃತವಾಗಿದ್ದು, ಈ ಪೈಕಿ 106 ಜನರಿಗೆ ನೇಮಕಾತಿ 
ಕಮಗಳೇನು? ಆದೇಶಗಳನ್ನು ನೀಡಲಾಗಿರುತ್ತದೆ. ಒಟ್ಟು 90 ಜನ ಕರ್ತವ್ಯಕ್ಕೆ 
ನ ವರದಿ ಮಾಡಿಕೊಂಡಿರುತ್ತಾರೆ. ರಾಯಚೂರು ಜಿಲ್ಲೆಗೆ ಕಿರಿಯ 

ಅಭಿಯಂತರರು-6, ಪರಿಸರ ಅಭಿಯಂತರರು-1, ಲೆಕ್ಕಿಗರು-1, 


ಪ್ರದಸ-2, ಪ್ರದಕಂನೀ-2, ಕರಿಯ ಆರೋಗ್ಯ ನೀರಿಕ್ಸೆಕರು-8 . ಒಟ್ಟು 
-20 ಹುದ್ದೆಗಳನ್ನು ಈಗಾಗಲೆ ಭರ್ತಿಮಾಡಲಾಗಿದೆ. ಹಾಗೂ 40 
ಅಭ್ಯರ್ಥಿಗಳಿಗೆ ದಾಖಲಾತಿಗಳ ಪರಿಶೀಲನೆ ಮಾಡಿ ನೇಮಕಾತಿ 
ಆದೇಶ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


* ಉಳಿದಂತೆ 37।ಜೆ ಸ್ಥಳೀಯ ವೃಂದದ 139 ವಿವಿಧ ಹುದ್ದೆಗಳ 
ಆಯ್ಕೆ ಪ್ರಕ್ರಿಯೆ ಕರ್ನಾಟಕ ಲೋಕಾ ಸೇವಾ ಆಯೋಗದಲ್ಲಿ 
ಚಾಲ್ತಿಯಲ್ಲಿರುತ್ತದೆ: ಸೇವಾ ಆಯೋಗದಿಂದ ಆಯ್ಕೆ ಪಟ್ಟಿ ಬಂದ 
ನೆಂತರ ಉಳಿದೆ ಹುಬ್ಸೆಗಳ ಭರ್ತಿಗೆ ಕ್ರಮವಹಿಸಲಾಗುವುದು. 

€ ಕರ್ನಾಟಿಕ ಪುರಸಭೆ (ನಗರಸಭೆ, ಪುರಸಭೆ ಮತ್ತು ಪಟ್ಟಣ 
ಪಂಚಾಯಿತಿಗಳಲ್ಲಿನ ಪೌರಕಾರ್ಮಿಕರ ನೇಮಕಾತಿ) (ವಿಶೇಷ) 
ನಿಯಮಗಳು 2017ರ ನಿಯಮಗಳ ರೀತ್ಯಾ ರಾಯಚೂರು 
ಜಿಲ್ಲೆಯಲ್ಲಿ 333 ಪೌರಕಾರ್ಮಿಕರ ಹುದ್ದೆಗಳನ್ನು ನೇಮಕಾತಿ 
ಮಾಡಲು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅಧಿಸೂಚನೆ 
ಹೊರಡಿಸಿರುತ್ತಾರೆ. ಶೀಘ್ರವಾಗಿ ಪೌರಕಾರ್ಮಿಕರ ವಿಶೇಷ ನೇಮಕಾತಿ 
ನಿಯಮಗಳ ರೀತ್ಯಾ ನೇಮಕಾತಿಗಳನ್ನು ಮಾಡಲಾಗುವುದು. 


ಸಂಖ್ಯೆ: ನಅಇ 296 ಜಿಇಎಲ್‌ 2018 


po 
* 


RS 


(ರಮೇಶ್‌ ಲ. ಜಾರಕಿಹೊಳಿ) 
ಪೌರಾಡಳಿತ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು. 


